ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 | 


ಬೆಂಗಳೂರು, ಗುರುವಾರ, ಮಾರ್ಚ್ ೧೦ , ೨೦೧೬ ( ಫಾಲ್ಗುಣ ೨೦ , ಶಕ ವರ್ಷ ೧೯೩೭) 
Bengaluru , Thursday , March 10, 2016 ( Phalguna 20 , Shaka Varsha 1937) 


ಸಂಚಿಕೆ ೧೦ 
| Issue 10 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 200 ವೆಚ್ಚ-12 / 15 , ಬೆಂಗಳೂರು, ದಿನಾಂಕ 14 - 05 -2015 
MSIL ಸಂಸ್ಥೆಯು ಉತ್ಪಾದಿಸುವ “ಲೇಖಕ್ ” ಬ್ರಾಂಡ್‌ನ ವಸ್ತುಗಳನ್ನು ರಾಜ್ಯದ ವಿವಿಧ ಇಲಾಖೆಗಳು, ನಿಗಮ , ಮಂಡಳಿ, ಸರ್ಕಾರಿ ಸ್ವಾಯುಕ್ತ 
ಸಂಸ್ಥೆಗಳು ದಿನಾಂಕ : 05 - 03 -2015 ರಿಂದ ಒಂದು ವರ್ಷದ ಅವಧಿಗೆ ನೇರವಾಗಿ MSIL ಸಂಸ್ಥೆಯ ಮೂಲಕ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ನಂದಕುಮಾರ್ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ . 
(ಲೋಕೋಪಯೋಗಿ ಆರ್ಥಿಕ ಕೋಶ). 


P . R . 114 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 278 ವೆಚ್ಚ -12 /15, ಬೆಂಗಳೂರು, ದಿನಾಂಕ 14 - 05 - 2015 
BESCOM ಸಂಸ್ಥೆಯ Corporate office ಹಾಗೂ Zone office ನ ಕಾರ್ಯಭಾರದ ಅಧ್ಯಯನ ನಡೆಸುವ ಕಾರ್ಯವನ್ನು M/s. National 
Productivity Council, ಸಂಸ್ಥೆಗೆ ರೂ . 34 .30 ಲಕ್ಷಗಳು ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
P . R . 115 

ಸರ್ಕಾರದ ಉಪ ಕಾರ್ಯದರ್ಶಿ, 
S . C . 25 

ಆರ್ಥಿಕ ಇಲಾಖೆ. 

(ಲೋಕೋಪಯೋಗಿ ಆರ್ಥಿಕ ಕೋಶ) 
( ೮೦೫) 


೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 

ಭಾಗ ೪ಎ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 311 ವೆಚ್ಚ -12/15 , ಬೆಂಗಳೂರು, ದಿನಾಂಕ 14 - 05 -2015 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಎಲ್ಲಾ ವಿಭಾಗಗಳ ಶಿಕ್ಷಣ ಸಂಸ್ಥೆಗಳು ಶ್ರೀ ಗುರುಕೃಪಾ ಚಾಕ್‌ಪೀಸ್ ಘಟಕದ ವತಿಯಿಂದ ಅಂಗವಿಕಲರು 
ಉತ್ಪಾದಿಸುವ ಚಾಕ್‌ಪೀಸ್‌ಗಳನ್ನು ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಉತ್ತಮ ಗುಣಮಟ್ಟದ ಚಾಕ್‌ಪೀಸ್‌ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢ) ಯು 
ಧೃಡಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
P . R . 116 

ಸರ್ಕಾರದ ಉಪ ಕಾರ್ಯದರ್ಶಿ , 
S . C . 25 

- ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 284 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 14 -05 - 2015 
ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಉಪ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗೆ ಶ್ರೀ ಎಂ .ಎನ್. ಲಕ್ಷ್ಮೀನರಸಿಂಹಯ್ಯ , 
ನಿವೃತ ಅಬಕಾರಿ ಉಪ ಆಯುಕ್ತರು, ಇವರ ಸೇವೆಯನ್ನು ಮಾಸಿಕ 1 40,000/ - ಸಮಾಲೋಚನಾ ಶುಲ್ಕ 
ಭತ್ಯೆಗಳನ್ನು ಪಾವತಿಸುವ ಷರತ್ತಿಗೆ ಒಳಪಟ್ಟು ದಿನಾಂಕ 08 - 04 -2015 ರಿಂದ ಒಂದು ವರ್ಷಗಳ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಅಬಕಾರಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಬಕಾರಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ನಂದಕುಮಾರ್, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


PR. 117 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 151 ವೆಚ್ಚ -12 /15, ಬೆಂಗಳೂರು, ದಿನಾಂಕ 14- 05 - 2015 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರು ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದಲ್ಲಿರುವ 408 ಎಕರೆ 
ಜಮೀನನ್ನು ದೇವನಹಳ್ಳಿ Business Park ಆಗಿ ಅಭಿವೃದ್ಧಿಪಡಿಸಲು 7 40.94 ಲಕ್ಷದ ವೆಚ್ಚದಲ್ಲಿ M /s. KIPDC ರವರನ್ನು ನೇರವಾಗಿ Project Consultant 
ಆಗಿ ನೇಮಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ನಂದಕುಮಾರ್ , 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


P . R . 118 
S . C . 25 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


೮೦೭ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 306 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 14 - 05 - 2015 
ವಿತ್ತೀಯ ಕಾರ್ಯನೀತಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಶ್ರೀ ಜಿತೇಂದ್ರ ಪಿ. ಇವರ ಸೇವೆಯನ್ನು ಮಾಸಿಕ 28750 /- ಗಳ 
ಸಮಾಲೋಚನಾ ಶುಲ್ಕದಲ್ಲಿ ದಿನಾಂಕ 23 - 03 - 2015 ರಿಂದ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ನಂದಕುಮಾರ್ , 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

- ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


P. R. 119 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 291 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 14 - 05 -2015 
ಅಭಿವೃದ್ಧಿ ಯೋಜನೆಗಳ ಫಲಾನುಭವಿಗಳಿಗೆ ಹಣಕಾಸು ಸಂದಾಯ ಮಾಡುವ ರಾಜ್ಯ ಸರ್ಕಾರದ ಪ್ರಯತ್ನಗಳನ್ನು ನಿರ್ವಹಿಸಲು, 
ಶ್ರೀ ರಾಮನಾಥನ್ , ನಿವೃತ್ತ ಜನರಲ್ ಮ್ಯಾನೇಜರ್ , ಸಿಂಡಿಕೇಟ್ ಬ್ಯಾಂಕ್ , ಇವರ ಸೇವೆಯನ್ನು ಹಿಂದಿನ ನಿಬಂಧನೆಗಳೊಡನೆ ಮಾಸಿಕ { 55 ,000/ 
ಸಮಾಲೋಚನಾ ಶುಲ್ಕದೊಂದಿಗೆ ದಿನಾಂಕ 21 - 05 - 2015 ರಿಂದ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ನಂದಕುಮಾರ್, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ. 
(ಲೋಕೊಪಯೋಗಿ ಆರ್ಥಿಕ ಕೋಶ) 


P . R . 120 
S. C . 25 


G 


ARE 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 310 ವೆಚ್ಚ - 12/ 15 , ಬೆಂಗಳೂರು, ದಿನಾಂಕ 14 - 05 -2015 
ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಾದ ಕ. ರಾ .ರ. ಸಾ . ನಿಗಮ , ಬೆಂ . ಮ . ಸಾ .ಸಂಸ್ಥೆ , ವಾ .ಕ.ರ. ಸಾ.ಸಂಸ್ಥೆ, ಮತ್ತು ಈ .ಕ.ರ. ಸಾ . ಸಂಸ್ಥೆ ಗಳಿಗೆ ಅಗತ್ಯವಿರುವ 
ಹೈಸ್ಪೀಡ್ ಡೀಸೆಲ್‌ನ್ನು ಸರ್ಕಾರಿ ಸ್ವಾಮ್ಯದ ಪೆಟ್ರೋಲಿಯಂ ಕಂಪನಿಗಳಾದ M/s. IOCL, BPC, HPC & MRPL ರವರಿಂದ ಮೂರು ವರ್ಷಗಳ ಅವಧಿಗೆ 
ನಿಗಧಿತ ದರಗಳಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
P . B . 121 

ಸರ್ಕಾರದ ಉಪ ಕಾರ್ಯದರ್ಶಿ , 
S. C . 25 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


esoes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


ಭಾಗ ೪ಎ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 221 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 14 - 05 - 2015 
ನಗರಾಭಿವೃದ್ಧಿ ಇಲಾಖೆಯ Municipal Data Centre ಗಾಗಿ ಅಧಿಸೂಚನೆ ಸಂ : ಆಇ 385 ವೆಚ್ಚ -12/2014, ದಿನಾಂಕ 23 - 05 - 2014 ರಲ್ಲಿ 
ಮೆ || Software Technology Park of India ( STPI) ರವರ ಸೇವೆಯನ್ನು ಪಡೆಯಲು ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ 31 - 03 - 2016 ರವರೆಗೆ 
ಮುಂದುವರೆಸಲು ಮತ್ತು ವಿನಾಯ್ತಿ ಅವಧಿಯಲ್ಲಿಯೇ ಶಾಶ್ವತ ವ್ಯವಸ್ಥೆಯನ್ನು ಆಡಳಿತ ಇಲಾಖೆಯು ರೂಪಿಸಿಕೊಳ್ಳಲು ತಿಳಿಸುತ್ತಾ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
P . R . 122 

ಸರ್ಕಾರದ ಉಪ ಕಾರ್ಯದರ್ಶಿ , 
S. C . 25 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 277 ವೆಚ್ಚ -12/ 15 , ಬೆಂಗಳೂರು, ದಿನಾಂಕ 14 - 05 -2015 
ಮೈಸೂರು ಕಾಗದ ಕಾರ್ಖಾನೆಯ ನಿರ್ವಹಣೆಯನ್ನು ಗುತ್ತಿಗೆ ನೀಡುವುದರ ಸಂಬಂಧ ಖಾಸಗಿ ಭಾಗಿದಾರರನ್ನು ಆಯ್ಕೆ ಮಾಡಲು ಮಾನದಂಡ 
ರೂಪಿಸಲು ಮೆ | IDECK ಸಂಸ್ಥೆಯ ಸೇವೆಯನ್ನು 55.00 ಲಕ್ಷ ವೆಚ್ಚದಲ್ಲಿ ನೇರವಾಗಿ Transaction Consultant ಆಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾರ್ಯವನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ . ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
P . B . 123 

ಸರ್ಕಾರದ ಉಪ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 360 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 26 -05- 2015 
ಶ್ರೀ ಆರ್. ಜಿ. ಪ್ರಸಾದ್, ಸೀನಿಯರ್ ಅಕೌಂಟ್ಸ್ ಆಫೀಸರ್ ( ನಿವೃತ್ತ), ಮಹಾಲೇಖಪಾಲರ ಕಛೇರಿ, ಇವರ ಸೇವೆಯನ್ನು ಖಜಾನೆ -|| 
ಅನುಷ್ಠಾನಗೊಳಿಸುವ ಸಂಬಂಧ ಮಾಸಿಕ ( 55 ,000/- ಗಳ ಸಮಾಲೋಚನಾ ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ನಂದಕುಮಾರ್ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


PR. 124 
S . C . 25 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 

೮೦೯ 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 393 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 02 - 06 - 2015 
ವಿಶ್ವ ಪರಿಸರ ದಿನಾಚರಣೆಯನ್ನು ವಿನೂತನ ಪರಿಕಲ್ಪನೆಯೊಂದಿಗೆ “ ಪರಿಸರ ಹಬ್ಬ ” ಶೀರ್ಷಿಕೆಯಡಿ ಜೂನ್ 05 ಮತ್ತು 06, 2015 ರಂದು 
ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸುವ ಸಲುವಾಗಿ ಪ್ರದರ್ಶನ ಮಳಿಗೆಗಳು ಮತ್ತು ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ಮೆ | 
MC& A ಸಂಸ್ಥೆಗೆ 2 13,78,445 / - ಗಳ ವೆಚ್ಚದಲ್ಲಿ ವಹಿಸಲು ಮತ್ತು ಕೆ.ಎಸ್. ಟಿ. ಡಿ. ಸಿ. ಇವರಿಂದ ಊಟದ ವ್ಯವಸ್ಥೆಯನ್ನು 5,64,000/- + ತೆರಿಗೆಗಳ 
ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
P. R . 125 

ಸರ್ಕಾರದ ಉಪ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಆಇ 336 ವೆಚ್ಚ- 12 /15, ಬೆಂಗಳೂರು, ದಿನಾಂಕ 30 - 05 -2015 
ಶ್ರೀ ಎಸ್. ಎ . ಮಾನ್ವಿ, ನಿವೃತ್ತ ಅಪರ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಇವರ ಸೇವೆಯನ್ನು ಮಾಸಿಕ 70,000/ -ಗಳ 
ಸಮಾಲೋಚನಾ ಶುಲ್ಕದೊಂದಿಗೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ . ನಂದಕುಮಾರ್ 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
P . R . 126 

ಸರ್ಕಾರದ ಉಪ ಕಾರ್ಯದರ್ಶಿ , 
S . C . 25 

- ಆರ್ಥಿಕ ಇಲಾಖೆ. 
(ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 350 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 30- 05 - 2015 
ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆಯು ಕಾವೇರಿ -|| ಯೋಜನೆಯಡಿ ಸಂಗ್ರಹಿಸಿ, ಸ್ಥಾಪಿಸಿರುವ ಮಾಹಿತಿ ತಂತ್ರಜ್ಞಾನ, ಹಾರ್ಡ್‌ವೇರ್ 
ಸಂಪನ್ಮೂಲಗಳ ಪರಿಶೀಲನೆ ಮತ್ತು ಸಾಫ್ಟ್ವೇರ್ ಟೂಲ್‌ಗಳನ್ನು ಪರಿಶೋಧಿಸುವ ಕಾರ್ಯವನ್ನು ಎಲೆಕ್ಟ್ರಾನಿಕ್ಸ್ ಟೆಸ್ಟ್ ಮತ್ತು ಡೆವಲಪ್‌ಮೆಂಟ್ ಸೆಂಟರ್, 
( STQC Directorate) ಪೀಣ್ಯ, ಬೆಂಗಳೂರು ಸಂಸ್ಥೆಯಿಂದ 7 57 ,47,983/ - ಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ನಂದಕುಮಾರ್ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ. 
(ಲೋಕೊಪಯೋಗಿ ಆರ್ಥಿಕ ಕೋಶ) 


P. R. 127 
S . C . 25 


esno FDF837 ODZIE, TOOwad, J2J OO , 900 ! 

ಭಾಗ ೪ಎ 
WOMEN & CHILD DEVELOPMENT & EMPOWERMENT OF DIFFERENTLY 
ABLED AND SENIOR CITIZENS SECRETARIAT 

NOTIFICATION 

No : WCD 348 PHP 2015 , Bengaluru Dated :28 .01 .2016 . 
In exercise of the powers conferred under Sub- section (1) of section 32 of the Person with Disabilities (equal Opportunities , 
Protection of Rights and Full Participation ) Act 1995 , the Government of Karnataka hereby identifies the post specified in Col. 3 ,4 , & 5 of 
the Schedule below in respect of the category “ A ” & “ B ” Posts of the disable persons in Karnataka Slum Development Board . 

SCHEDULE 


Nameof the Department 

Blindness or Low Hearing Impairment Loco motor Disability of 
No. Vision 

Cerebral palsy 
| Karnataka Slum DevelopmentBoard . 

Assistant Engineer Assistant Engineer Civil 
Civil (Group -B ) 

(Group - B ) 

(OA ,OL ) 
In exercise of the powers conferred under Sub -section ( 1) of section 32 of the Person with Disabilities (equal Opportunities , 
Protection of Rights and Full Participation ) Act 1995 , the Government of Karnataka hereby identifies the post specified in Col. 3, 4 , 5 , 6 , 
7 , 8 & 9 of the Schedule below in respect of the category “ C & D " Posts of the disable persons in Karnataka Slum Development 
Board . 

SCHEDULE -IL 


Name of the 
Department 


Blind 


Low Vision 


Leprosy 
Cured 


Hearing 
Impair ment 


Locomotor 
Disability 


Mentally III 


Mentally 
Retarded 


2 


3 


4 


5 


8 


9 


Junior 
Engineer 


Karnataka 

Slum 
Development 

Board . 


Junior Engineer 

Civil 
(Group -C ) 
(OA,OL, BL ) 


Civil 


(Group- C ) 


2 


Draught 

Man 
(Group -C ) 


Draught 

Man 
(Group -C ) 


DraughtMan 

(Group -C ) 
(OA, OL ,BL ) 


Draught 

Man 
(Group -C ) 


3 


Karnataka 

Slum 
Development 

Board . 
Karnataka 

Slum 
Development 

Board . 
Karnataka 

Slum 
Development 

Board . 


Investigator 
(Group- C ) 


Investigator 
(Group - C ) 


Investigator 
(Group -C ) 


Investigator 
(Group -C ) 


Investigator 

(Group - C ) 
(OA,OL, BL ,OAL) 


Investigator 
(Group - C ) 


4 


Personal 
Assistant 
(Group- C ) 


Personal 
Assistant 
(Group -C ) 


Personal 
Assistant 
(Group- C ) 


Personal 
Assistant 

(Group -C ) 
(OA,OL , BL ,OAL ) 


Personal 
Assistant 
(Group - C ) 


5 


First Division 

Assistant 
(Group- C ) 


First Division 

Assistant 
(Group -C ) 


First Division 

Assistant 
(Group - C ) 


First Division 

Assistant 
(Group- C ) 


First Division 

Assistant 
(Group - C ) 


Karnataka 

Slum 
Development 

Board . 
Karnataka 

Slum 
Development 

Board . 


Computer 
Operator 
(Group -C ) 


Computer 
Operator 
(Group - C ) 


Computer 
Operator 
(Group - C ) 


Computer 
Operator 
(Group- C ) 


Computer 
Operator 
(Group -C ) 


First Division 

Assistant 

(Group- C ) 
(OA,OL,OAL ,BL ) 

Computer 
Operator 

(Group- C ) 
(OA,OL ,OAL ,BL ) 
Junior Work 

Inspector 
(Group-C ) 
(OA ,OL ,OAL) 

Tracer 
(Group -C ) 
(OL,BL) 


7 


Junior Work 
Inspector 
(Group -C ) 


Junior Work 
Inspector 
(Group -C ) 


Junior Work 
Inspector 
(Group-C ) 


Junior Work 
Inspector 
(Group -C ) 


Karnataka 

Slum 
Development 

Board . 
Karnataka 

Slum 
Development 

Board . 


Tracer 
(Group-C ) 


Tracer 
(Group - C ) 


Tracer 
(Group- C ) 


Tracer 
(Group -C ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


೮೧೧ 


Sl. 


Name of the 
Department 


Blind 


Low Vision 


Leprosy 
Cured 


Hearing 
Impair ment 


Locomotor 
Disability 


Mentally Ill 


Mentally 
Retarded 


No 


1 


6 . 


| 

- 3 
Karnataka Second 

Second Second Second Second Division Second 
Slum 

Division Division Division Division Assistant Division 
Development Assistant Assistant Assistant Assistant (Group -C ) Assistant 

Board . ( Group- C) (Group - C ) ( Group- C) ( Group- C) | (OA, OL, OAL, BL) | (Group- C ) 
Karnataka Data Entry Data Entry Data Entry Data Entry Data Entry Data Entry 
Slum 

Operator Operator Operator Operator Operator Operator 
Development (Group -C ) ( Group- C) ( Group- C) (Group - C ) (Group - C ) (Group - C ) 
Board . 

( OA, OL , OAL ,BL) 
Karnataka 

Slum 
Development 

Driver ( Group - C) - Exempted 
Board . 
Karnataka 

Peon 

Peon 
Slum Peon Peon 

Peon 

Peon ( Group- D ) Peon 

(Group- D ) 
Development ( Group-D ) | (Group -D ) (Group -D ) (Group -D ) ( OA,OL, OAL | (Group - D ) 

MR (Mild ) 
Board . 
This Order is issued as per the DPAR Services Rules -1 vide Order No . DPAR 273 SeNaNi 2013, Dated : 13 /03/2015 . 

By Order and in the name of the Governor of Karnataka 


| 


,BL ) 


JAYALAKSHMI, 


PR 128 


Sc . 500 


Under Secretary to Government-2 , 
Department of Women & Child Development & 
Empowermentof Differently Abled and Senior Citizens . 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಕಂಇ 25 ಎಲ್‌ಆರ್‌ಎಂ 2015 , ಬೆಂಗಳೂರು, ದಿನಾಂಕ: 16 - 01 - 2016 , 
ಮೆ : ಅಲ್ಪಾಟೆಕ್ ಸಿಮೆಂಟ್ ಲಿ., ( ರಾಜಶ್ರೀ ಸಿಮೆಂಟ್ ವಕ್ಸ್) ಮಳಖೇಡ ಇವರಿಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪೂರ ತಾಲ್ಲೂಕಿನ ದಿಗ್ಗಾಂವ ಗ್ರಾಮದ 
ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು ವಿಸ್ತೀರ್ಣ 361 -36 ಎಕರೆ /ಗುಂಟೆ ಜಮೀನುಗಳನ್ನು ಖರೀದಿಸಲು ಕೈಗಾರಿಕಾ ಉದ್ದೇಶಕ್ಕಾಗಿ ಖರೀದಿಸಲು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಕಂಇ 21 ಎಲ್‌ಆರ್‌ಎಂ 2008 , ದಿನಾಂಕ:30 -12 - 2009ರನ್ವಯ ಅನುಮತಿ ನೀಡಲಾಗಿದೆ. ಈ ಅಧಿಸೂಚನೆಯನ್ವಯ ಸದರಿ 
ಅವಧಿಯು ದಿನಾಂಕ: 29 - 12 - 2011ಕ್ಕೆ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಮೆ : ಅಲ್ಪಾಟೆಕ್ ಸಿಮೆಂಟ್ ಲಿ., ( ರಾಜಶ್ರೀ ಸಿಮೆಂಟ್ ವಕ್ಸ್ ) ಮಳಖೇಡ 
ಇವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರನ್ವಯ ಜಮೀನು ಖರೀದಿಸಲು ಕಾಲಾವಧಿಯನ್ನು ವಿಸ್ತರಿಸುವಂತೆ ಜಿಲ್ಲಾಧಿಕಾರಿಗಳು ಕಲಬುರಗಿ 
ಇವರು ಪತ್ರ ಸಂಖ್ಯೆ: ಕಂ / ಡಿ. ಸಿ.ಕ/ ಭೂ . ಸು / 27 /2007 - 08, ದಿನಾಂಕ: 16 - 02 - 2015ರಲ್ಲಿ ಕೋರಿರುತ್ತಾರೆ. ಸಕಾಲದಲ್ಲಿ ಸದರಿ ಜಮೀನುಗಳನ್ನು ನಿಗದಿತ 
ಉದ್ದೇಶಕ್ಕಾಗಿ ಬಳಸಿಕೊಳ್ಳಲು ಆಗದಿರುವ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ ಅರ್ಜಿದಾರರ ಸಂಸ್ಥೆಗೆ ನಿಗದಿತ ಉದ್ದೇಶ ಪೂರೈಸಿಕೊಳ್ಳಲು 
ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 38 ( ಡಿ) ( 4) ( ) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 125 ಎಲ್ ಆರ್‌ಎ 
2002, ದಿನಾಂಕ 19 - 08 - 2002ರಂತೆ, ದಿನಾಂಕ 30 - 12 - 2011 ರಿಂದ ಅನ್ವಯವಾಗುವಂತೆ ದಿನಾಂಕ 29 -12 - 2016 ರವರೆಗೆ ಕಾಲಾವಧಿ ವಿಸ್ತರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-129 

ಬಾಲರಾಜ ದೇವರಖದ್ರಾ, 
SC- 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ.( ಭೂ ಸುಧಾರಣೆ) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಒಣ 15 ಪಿಎಂಎಸ್ 2015 , ಬೆಂಗಳೂರು, ದಿನಾಂಕ: 02 - 02 - 2016 . 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ ) ನಿಯಮಗಳು 1961 ರಂತೆ ಪಾಸ್ಟರ್‌ ಜಿ ಶಾಮ್ರಾಜ್ , ನಂ . 30 , 3ನೇ ಕ್ರಾಸ್ , ಜೋತಿನಗರ, ಹೊರಮಾವು ಅಗರ, ಹೊರಮಾವು 
ಅಂಚೆ, ಬೆಂಗಳೂರು- 43 , ಇವರನ್ನು ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೇರವೇರಿಸಲು ಅನುಮತಿಯನ್ನು ನೀಡಿದೆ. 


೮೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


ಭಾಗ ೪ಎ 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು ( Inspector General of registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
PR -130 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
Sc- 25 

ವಿ. ಸುಶೀಲ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ.( ರಹದಾರಿ ಮತ್ತು ವಿದೇಶಿಯರು) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಒಣ 300 ಪಿಎಂಎಸ್ 2015 , ಬೆಂಗಳೂರು, ದಿನಾಂಕ: 02 - 02 - 2016 . 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ ( ಕರ್ನಾಟಕ) ನಿಯಮಗಳು 1961 ರಂತೆ ರೆವರೆಂಡ್ ಎಸ್ ಶ್ರೀನಿವಾಸುಲು ಫಿಲಿಪ್ , ಹೆಚ್ ನಾಗಸಂದ್ರ, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ 
ಜಿಲ್ಲೆ- 561208 ಇವರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
PR-131 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC- 25 

ವಿ. ಸುಶೀಲ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ.( ರಹದಾರಿ ಮತ್ತು ವಿದೇಶಿಯರು) 
FOREST, ECOLOGY AND ENVIRONMENT SECRETARIAT 

NOTIFICATION 

No : FEE 14 FEG 2015, Bengaluru Dated :14.01 .2016 , 
The draft of the following rules further to amend the Karnataka Forest Department Services (Recruitment) Rules , 2003 which the 
Government of Karnataka proposes to make in exercise of the powers conferred by sub - section (1) of section 3 read with section 8 of 
the Karnataka State Civil Services Act , 1978 (Karnataka Act 14 of 1990 ) is hereby published as required by clause (a ) of sub -section (2) 
of section 3 of the said Act, for the information of all the persons likely to be affected thereby and notice is hereby given that the said 
draft will be taken into consideration after fifteen days from the date of its publication in the official Gazette . 

Any objection or suggestion which may be received by the State Government from any person with respect to the said draft before 
the expiry of the period specified above will be considered by the State Government. Objections and suggestions may be addressed to 
the Additional Chief Secretary to Government, Department of Forest Ecology and Environment, Room no . 448 , 4th Floor, 2nd Gate , 
M .S .Building , Bengaluru -560001. 

DRAFT RULES 
1 . Title and Commencement:- (1 ) These rules may be called the Karnataka Forest Department Services (Recruitment) 
( Amendment) Rules, 2016. 

( 2 ) They shall comeinto force from the date of their publication in the official Gazette . 
2. Amendment of schedule- Il - In the Karnataka Forest Department Services (Recruitment) Rules , 2003, in schedule - II, 
1. In the entries relating to the Category of post of " Forest Guard " at serial number 14 ,:- in Column (4 ), under 

the heading “ For direct recruitment”, 
(a) In Item I, “ Physical endurance test” for table, the following shall be substituted , namely : 


Physical endurance test 

1600 meters run 


Men 


7 minutes 


Women 


1000 meters run . 


6 minutes 


Ex-servicesmen / 
personel 


(b ) In Item II ," Physical efficiency test" for table , the following shall be substituted,namely: 


ಭಾಗ ೪ಎ 


FDF837 DOZE, ndondo, JJOJ OO , 900 ! 


esna 


SI.No . 


Item 


Qualifying time/distance 

Women of Ex - service 
Men 

personnel 


100 meters run 


18 .5 seconds 


1. 20 meters 


0 . 90 meters 


High Jump 
Long Jump 
Shot put 


3.80 meters 


2 . 50 meters 


5 .60 meters 


3 .76 meters 


800 meters Run 


2 minutes 


50 seconds 


6 . 


200 meters run 


40 seconds 


( 2 ) In the entries relating to the Category ofpost of “ Forest Watcher ” at serial number 53: 

(i) in column (3), pertaining to “Method of Recruitment” in the last para , for the words " from I standard to VII standard , the 
words “ for one ormore years while studying from Ist to VII th standard ” shall be substituted , 
( ii) in column (4), under the heading “For direct recruitment”, 
(c ) in Item I,“ physical endurance tesť , for table , the following shall be substituted , namely: 


Physical endurance test 
1600 meters run 

7 minutes 


Men 


Women 


1000 meters run 


6 minutes 


Ex-service 
men /personnel 


(d) 


In item II, "physical efficiency test" for table , the following shall be substituted , namely: 


Qualifying time/distance 


SI.No . 


Item 


Men 


Women of Ex- service 

men /personnel 


7 . 


| 10 


100 meters run 


15 seconds 


18 . 5 seconds 


1. 20 meters 


0 . 90 meters 


High Jump 
Long Jump 
Shot put 


3 .80 meters 


2 .50 meters 


5 .60 meters 


3.76 meters 


11. 


800 meters Run 


2 minutes 


B 


50 seconds 


12. 


200 meters run 


| 40 seconds 


By Order and in the name of the Governor ofKarnataka 
PR . 132 

H .C . Rajendrakumar , 
SC . 500 

Under Secretary to Government(Services ), 

Forest, Ecology and Environment Department. 
URBAN DEVELOPMENT SECRETARIAT 

NOTIFICATION 

No : UDD 268 MyAaPra 2014, Bengaluru Dated :28 .01.2016 . 
In exercise of the powers conferred by Section 2(h ) of the Karnataka Urban Development Authorities Act, 1987 (Karnataka Act 
No . 34 of 1987 ), the Government of Karnataka hereby specifies the following amenities to be " Civic Amenities” along with those already 
mentioned in the said section for the purpose of said Act, namely: 

1. Liquified Petroleum Gas Godowns: 
2 . Retail Domestic fuel depots ; 


ens 


BUOTE37 ODZIE , TOODOO , JUOJE 00 , gone 


ಭಾಗ ೪ಎ 


3 . Petrol retail outlets; 
4 . Motors repair/Servicing garages; 
5 . Crematoria /Graveyards and other such places for the disposal ofthe dead ; and 
6 . Areas for dumping city garbage . 


PR . 133 


By Order and in the name of the Governor of Karnataka 

V .RAJENDRA, 
Under Secretary to Government, 
Urban Development Department. 


HOME SECRETARIAT 

RE -NOTIFICATION 

No : HD 11 CNA 2014 , Bengaluru , Dated : 03 -02-2016 . 
The Notification No. BM /2015 - 16 /Bkg/ dated :19.01.2016 of Films Division Ministry of Information & Broadcasting , Bengaluru 
is hereby republished . 

No . BM /2015 - 16 Bkg . 
Films Division Government of India 
Ministry of Information & Broadcasting 

RE -NOTIFICATION 

Bengaluru , dated : 19 .01.2016 
1. The following is the brief of the final release schedule for the month of January, 2016 that has to be released in the 
theatrical circuits in Karnataka State by the Films Division ,Ministry of Information & Broadcasting , Bengaluru : 


FINAL RELEASE SCHEDULE FOR THE MONTH OF January, 2016 . 


Col/ 


Release Date 


Title 


Mtrs 


Synopsis 


Produced by 


B & W 


01 -01 -2016 


Col 


137 . 46 


THE PEA PLANT 
LEGACY Part- 11 


Films Division 
Ministry of Information 
and Broadcasting, 
Government of India , 
Mumbai-400026 . 


Coming home after watching a 
cinema show depicting the life of 
Jesus Christ, phalke is sleepless , 
restless, seized by his vision of 
the films he could make, based on 
stories from Indian mythology . He 
decides to write the script of his 
first film , RajaHarishchandra . 
When the script is ready, Phalke 
goes to potential financers, 
producers , distributor but their 
response is negative , or at best , 
lukewarm . To prove his capability 
and demonstrate his skills, Phalke 
work on a short film , with a simple 
hand cranked camera using time 
lapse photography, he records the 
growth of pea plant frame by 
frame; a slow , laborious process 
over a period of several weeks 
resulting in D .G . Phalke s first 
production ; Growth of A plant-a 
film barely over a minute long . 
Now he is ready to meet the 
financiers again . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


೮೧೫ 


Release Date 


Title 


Coll 
B & W 


Mtrs 


Synopsis 


Produced by 


18 - 01 - 2016 


THE DROP 


Col 


2 .52 


15- 01 - 2016 


CHIMUKALI 


Col 


91 . 44 


The film depicts how we 
carelessly waste water and a how 
a clever crow stop the drop of 
water falling from the tap by 
closing it tight. 
This film strongly advocated on 
saving the girl child and stopping 
female foeticide . A baby girl is 
singing a song in mother s womb. 
She is expressing her feelings and 
dreams. 


22 - 01 - 2016 


HAMARE BAPU 


Col 


84 .43 


71 . 32 


AS YOU SOW , SO 

YOU REAP 


A young girl s impression of 
Mahatma Gandhi s simple living 
and high thinking . 
People clean their primises and 
throw the garbage to their 
neighbor s house . At the 
beginning of the film a man throws 
garbage to the neighbour s house. 
At the end of the film , his 
neighbour puts garbage in his 
compound which falls on his head 
when he sits near the compound 
and do the cleaning . 


P . B . 143 


M .A . SELVAM 

Sr. Br. Manager. 
By Order and in the name of the Governor of Karnataka 

D .S . JOGOJE 
Under Secretary to Government, 

Home Department. 
( Prisons and Cinema) 


ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪ್ರಣ. 10 ಪ್ರವಾನಿ 2016, ಬೆಂಗಳೂರು, ದಿನಾಂಕ 22 - 01 - 2016 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ಶ್ರೀರಿತೇಶ್‌ ಕುಮಾರ್‌ಸಿಂಗ್, ಭಾ . ಆ. ಸೇ . 
ಸರ್ಕಾರದ ಕಾರ್ಯದರ್ಶಿ ( ವೆಚ್ಚ) ಇವರ ಬದಲಾಗಿ ಶ್ರೀ ಬಿ.ಎಲ್. ರಮೇಶ್, ಸರ್ಕಾರದ ಉಪ ಕಾರ್ಯದರ್ಶಿ - 2, ಆರ್ಥಿಕ ಇಲಾಖೆ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಕೆ. ರವಿಮೂರ್ತಿ , 
P . B . 76 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
S . C . 05 

ಪ್ರವಾಸೋದ್ಯಮ ಇಲಾಖೆ. 


CO -OPERATION SECRETARIAT 

NOTIFICATION 


No: CD 15 WHC 2014, Bengaluru , Dated : 30- 09 - 2014, 
In exercise of powers conferred by sub -section (1) and (2 ) of Section 42 of the Warehousing Corporation Act, 1962 (Central 
Act 58 of 1962) and with the previous sanction of Government of Karnataka. The Karnataka State Warehousing Corporation hereby 
makes the following regulations namely : 


೮೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


ಭಾಗ ೪ಎ 


1. Title and Commencement : 
1) These regulations may be called the Karnataka State Warehousing Corporation (Recruitment and conditions of 

employees) Amendment, Regulations, 2014 . 
2 ) They Shall come into force from the date of their publication in the official gazette . 
2 . Amendment of Regulation 3 : 
(i) In regulations 3 (Procedure and Method of Recruitment) of the Karnataka State Warehousing Corporation 

(Recruitment and conditions of employees) Regulations, 2005 & 2007 hereinafter referred to as the said regulations 
for the existing sub - regulations the following shall be inserted namely , 

To entrust the recruitment process, i.e., Scrutiny of application , conducting examination , 
evaluation , list of candidates in terms of roaster as per Government Order issued from 

time to time to KPSC/Agriculture universities /Warehouse Corporation . 
3. Amendment of Schedule : 

In the Schedule to the said Regulations 
(i) For the entries relating to the category of post of Technical Assistant at Serial Number 23. 

In column 3 , the number of posts “ 21” the number " 71" shall be substituted . 
(ii) For the entries relating to the category of post of Junior Clerk at Serial Number 31. 

In column 3 , the number of posts " 171 " the number “ 121 " shall be substituted . 


P . R . 77 


By Order and in the name of the Governor of Karnataka , 

A . S . VISWESHWARAIAH , 
Under Secretary to Government, 

Co -operation Department. 


S . C . 100 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಇ 578 ಪಿಎಂಎಸ್ 2014, ಬೆಂಗಳೂರು, ದಿನಾಂಕ 27 - 01 - 2016 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ ) ನಿಯಮಗಳು 1961 ರಂತೆ Pastor R . Jeevanantham , # 161/1 , 12th Main , Bandepalya Garvebhavipalya, Hosur Main 
Road, Bengaluru -560068 ಇವರನ್ನು ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು , ಕರ್ನಾಟಕ, ಬೆಂಗಳೂರು (Inspector General of registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


neral 


and 


issid 


for 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಸುಶೀಲ, 
PR. 78 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
S . C . 25 

ಒಳಾಡಳಿತ ಇಲಾಖೆ. 

( ರಹದಾರಿ ಮತ್ತು ವಿದೇಶಿಯರು) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 334 ವೆಚ್ಚ -12/15, ಬೆಂಗಳೂರು, ದಿನಾಂಕ 29 -05 -2015 
ಮಾನ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್ ಸಚಿವರ ಸ್ಯಾಂಕಿ ರಸ್ತೆಯಲ್ಲಿರುವ ವಸತಿ ಗೃಹ ಸಂಖ್ಯೆ 30 ರಲ್ಲಿ ಕಛೇರಿ ಸಿದ್ದಪಡಿಸುವ ಸಂಬಂಧ 
ಕೆಲವು ಕಾಮಗಾರಿಗಳನ್ನು ರೂ . 15.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆಯ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


೮೧೭ 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್, 
P . R . 79 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 359 ವೆಚ್ಚ- 12 /15 , ಬೆಂಗಳೂರು, ದಿನಾಂಕ 25 - 05 -2015 
2015 - 16ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳು, ಆಶ್ರಮ ಶಾಲೆಗಳು ಹಾಗೂ 
ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಕರ್ನಾಟಕ ರಾಜ್ಯ ಜವಳಿ ಮೂಲ ಸಾಲಭ್ಯ ನಿಗಮ ನಿಯಮಿತರವರಿಂದ 
ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R. 80 
S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 317 ವೆಚ್ಚ - 12 /15, ಬೆಂಗಳೂರು, ದಿನಾಂಕ 25 - 05 -2015 
ಅಧಿಸೂಚನೆ ಸಂ : ಆಇ 105 ವೆಚ್ಚ -12 / 4, ದಿನಾಂಕ 25 - 03- 2014 ರಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತವು 
(KSFICL) ಉತ್ಪಾದಿಸುವ ಉತ್ಪನ್ನಗಳನ್ನು ಸರ್ಕಾರಿ / ಸಾರ್ವಜನಿಕ ಉದ್ದಿಮೆಗಳು ರೂ . 1.00 ಕೋಟಿಗಳ ಮಿತಿಯಲ್ಲಿ ಒಂದು ವರ್ಷದ ಅವಧಿಗೆ ಮಾತ್ರ 
ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆಯ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಸಂಗ್ರಹಣಾ ಪ್ರಾಧಿಕಾರಗಳಿಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ಒಂದು ವರ್ಷದ ಕಾಲ 
ಮುಂದುವರಿಸಲಾಗಿದೆ. 


KSFICL ನಿಗಮವು ತನ್ನ ಆಂತರಿಕ ಸಂಪನ್ಮೂಲಗಳನ್ನು ಮಾತ್ರ ಬಳಸಿ ಉತ್ಪನ್ನಗಳನ್ನು ತಯಾರಿಸಿ ಪೂರೈಕೆ / ಸರಬರಾಜು ಮಾಡಬೇಕು ಮತ್ತು 
ನಿಗದಿತ ಗುಣಮಟ್ಟವನ್ನು ಕಾಪಾಡಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಂಬಂಧಪಟ್ಟ ಸಂಗ್ರಹಣಾ 
ಪ್ರಾಧಿಕಾರಗಳು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ . ಗಿರಿಜಪ್ಪನವರ್‌, 
P . R . 81 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆಇ 301 ವೆಚ್ಚ- 12 / 15 , ಬೆಂಗಳೂರು, ದಿನಾಂಕ 23 - 05 -2015 
ವಾಣಿಜ್ಯ ತೆರಿಗೆ ಇಲಾಖೆಗೆ ಅಗತ್ಯವಿರುವ 100 ವಾಹನಗಳ ಚಾಲಕರ ಸೇವೆಯನ್ನು ಮಾಸಿಕ ಚಾಲಕರೊಬ್ಬರಿಗೆ ಈಗಿರುವ ರೂ . 11,000/- ರಿಂದ 
ರೂ . 17,176/ - ಗಳಿಗೆ ಹೆಚ್ಚಿಸಿ, M/s. ಕಾರ್ ಡ್ರೈವರ್ ಎಂಪ್ಲಾಯಿಮೆಂಟ್ ಕೋ - ಆಪರೇಟಿವ್ ಸೊಸೈಟಿರವರಿಂದ ನೇರವಾಗಿ ದಿನಾಂಕ 01 - 04 - 2015 
ರಿಂದ ಎರಡು ವರ್ಷಗಳ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆಯ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 


ಭಾಗ ೪ಎ 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್, 
P. R. 82 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S.C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 320 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 23 - 05 - 2015 
RIDF - 18 ಯೋಜನೆಯಡಿ ದಾವಣಗೆರೆ ಜಿಲ್ಲೆ ಹರಿಹರ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರೂ . 8.00 ಕೋಟಿಗಳ 
ಅಂದಾಜು ಮೊತ್ತದಲ್ಲಿ KRIDL ಸಂಸ್ಥೆಯ ವತಿಯಿಂದ ನೇರವಾಗಿ ಕೈಗೊಳ್ಳಲು ಈ ಕೆಳಕಂಡ ಷರತ್ತುಗಳೊಂದಿಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆಯ ಅಧಿನಿಯಮ -1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆಗೆ (ಉನ್ನತ ಶಿಕ್ಷಣ) ಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಷರತ್ತುಗಳು : 


1) ಸದರಿ ಕಾಮಗಾರಿಗಳನ್ನು ಯುಕ್ತ ದರದಲ್ಲಿ, PWD- QSR ದರಗಳನ್ನು ಮೀರದಂತೆ ಸಂಗ್ರಹಿಸುವುದು ಹಾಗೂ KRIDL ಸಂಸ್ಥೆಯು 

ಸಲ್ಲಿಸಿರುವ ದರಪಟ್ಟಿಯು ಸ್ಪರ್ಧಾತ್ಮಕವಾಗಿದೆಯೇ ಎಂಬುದನ್ನು ಆಡಳಿತ ಇಲಾಖೆಯು ದೃಢೀಕರಿಸಿಕೊಳ್ಳುವುದು. 
2) ಕಾಮಗಾರಿಗಳ ಗುಣಮಟ್ಟ ತೃಪ್ತಿಕರವಾಗಿ ಉತ್ತಮ ಗುಣಮಟ್ಟದ್ದಾಗಿರುವಂತೆ ಆಡಳಿತ ಇಲಾಖೆಯು ಎಚ್ಚರಿಗೆ ವಹಿಸುವುದು. 
3) ನಿಗದಿತ ಸಮಯದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗೆಗೆ ಸೂಕ್ತ ಷರತ್ತುಗಳನ್ನು ವಿಧಿಸಿ KRIDL ನೊಂದಿಗೆ 

ಒಪ್ಪಂದವನ್ನು ಮಾಡಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್. ಬಿ. ಗಿರಿಜಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 83 
S . C. 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 352 ವೆಚ್ಚ - 12 /15 , ಬೆಂಗಳೂರು, ದಿನಾಂಕ 21 - 05 - 2015 
ಶ್ರೀ ವಿ. ಎಸ್. ಡಿಸೋಜಾ, ನಿವೃತ್ತ ಡಿ. ಸಿ. ಪಿ., ಇವರ ಸೇವೆಯನ್ನು ಪ್ರತಿ ತಿಂಗಳು ರೂ . 50,000/ - ಗಳ ಸಮಾಲೋಚನಾ ಶುಲ್ಕದೊಂದಿಗೆ 
ದಿನಾಂಕ 05 - 04 - 2015 ರಿಂದ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆಯ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಡಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ .ಬಿ. ಗಿರಿಜಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . R . 84 
S. C. 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 346 ವೆಚ್ಚ- 12 /15 , ಬೆಂಗಳೂರು, ದಿನಾಂಕ 18 - 05 -2015 
ಮಾನ್ಯ ಕರ್ನಾಟಕದ ರಾಜ್ಯಪಾಲರ ದಿನಾಂಕ 20 - 05 - 2015 ರಂದು ಬೆಂಗಳೂರು - ಬೆಳಗಾವಿ - ಬೆಂಗಳೂರು ಅಧಿಕೃತ ಪ್ರವಾಸವನ್ನು 
ಕೈಗೊಳ್ಳಲು ಮೆ : ಜಿಎಂಪಿ . ಏರ್ ಚಾರ್ಟರ್, ಬೆಂಗಳೂರು, ಈ ಸಂಸ್ಥೆಯ ಮೂಲಕ ವಿಶೇಷ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೦ , ೨೦೧೬ 

೮೧೯ 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ .ಬಿ . ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P. R. 85 
S. C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 346 ವೆಚ್ಚ - 12/15 , ಬೆಂಗಳೂರು, ದಿನಾಂಕ 07 - 05 -2015 
ಮಾನ್ಯ ಕರ್ನಾಟಕದ ರಾಜ್ಯಪಾಲರ ದಿನಾಂಕ 09 - 05 - 2015 ರಂದು ಬೆಂಗಳೂರು - ಬೆಳಗಾವಿ - ಬೆಂಗಳೂರು ಅಧಿಕೃತ ಪ್ರವಾಸವನ್ನು 
ಕೈಗೊಳ್ಳಲು ಮೆ : ಜಿಎಂಪಿ, ಏರ್ ಚಾರ್ಟರ್ , ಬೆಂಗಳೂರು, ಈ ಸಂಸ್ಥೆಯ ಮೂಲಕ ವಿಶೇಷ ವಿಮಾನ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್, 
P . R . 86 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 116 ವೆಚ್ಚ - 12/ 15, ಬೆಂಗಳೂರು, ದಿನಾಂಕ 29 - 04- 2015 
ರಾಜ್ಯದ ESCOMs ಗಳಿಗೆ ಅವಶ್ಯವಿರುವ ಪರಿವರ್ತಕಗಳನ್ನು M/s. Andrew Yule & Company ಸಂಸ್ಥೆಯಿಂದ 2015 - 16ನೇ ಸಾಲಿಗೆ ನೇರವಾಗಿ 
ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆಯ ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಪರಿವರ್ತಕಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಬಿ. ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P . R . 87 


S . C . 25 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 255 ವೆಚ್ಚ - 12 / 15 , ಬೆಂಗಳೂರು, ದಿನಾಂಕ 28 -04- 2015 
ಮೆ : NGEF ( HUBLI) ಸಂಸ್ಥೆಯಿಂದ HESCOM ಗೆ ಅತ್ಯವಿರುವ 1000 ಸಂಖ್ಯೆಯ ವಿವಿಧ ಸಾಮರ್ಥ್ಯದ Transformers ಗಳನ್ನು ಖರೀದಿಸಲು 
ಮತ್ತು 1800 ಸಂಖ್ಯೆಯ Transformers ಗಳ ದುರಸ್ತಿ ಕಾರ್ಯವನ್ನು ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಡಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಬಿ. ಗಿರಿಜಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


P. R. 88 
S . C . 25 


SOO 


PROFE38 DOZE, ROOwad , a1bO2J* 00 , Jool 


ಭಾಗ ೪ಎ 


WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 


NOTIFICATION 


No: WCD 261 PHP 2015 , BENGALURU , DATED :20 .01. 2016 . 
In exercise of the powers conferred under Sub - Section (1) of section 32 of the Person with Disabilities (equal Opportunities, Protection of Rights and Full Participation ) Act 1995 , the Government of 
Karnataka hereby identifies the post specified in Col. 3,4 , & 5 of the Schedule below in respect of the category “ A ” Posts of the disable persons in Backward Classes Department. 

SCHEDULE -I 

Loco motor Disability of Cerebral 
Sl. No . Name of the Department 

Blindness or Low Vision Hearing Impairment 

palsy 


2 


Backward Classes Department. 


District Officer for Backward Classes 
(Group - A ) 


District Officer for Backward 
Classes (Group - A ) 


District Officer for Backward Classes 
(Group -A ) (OA,OL,OAL,BL) 


In exercise of the powers conferred under Sub -Section (1 ) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government of 
Karnataka hereby identifies the post specified in Col. 3, 4 , 5 , 6 , 7 , 8 & 9 of the Schedule below in respect of the category “ C & D ” Posts of the disable persons in Backward Classes Department. 

SCHEDULE-II 


SI. No 


Name of the 
Department 


Blind 


Low Vision 


Leprosy Cured 


Hearing Impair 

ment 


Locomotor Disability 


Mentally Ill 


Mentally 
Retarded 


8 


Backward Classes 
Department. 


Hostel Superintendent 
(Group -C ) 


Hostel Superintendent 
(Group -C ) 


Hostel 
Superintendent 
(Group -C ) 


Hostel Superintendent 
(Group -C ) 
(OA,OL,BL, OAL ) 


Hostel 
Superintendent 
(Group - C ) 


2 


Backward Classes 
Department 


First Division 
Assistant 
(Group -C ) 


First Division Assistant 
(Group -C ) 


First Division Assistant 
(Group -C ) 


First Division 
Assistant 
(Group - C ) 


First Division Assistant 
(Group -C ) 
(OA,OL , OAL & BL ) 


First Division 
Assistant 
(Group - C ) 


3 


Backward Classes 
Department. 


Second Division 
Assistant 
(Group - C ) 


Second Division 
Assistant 
(Group -C ) 


Second Division 
Assistant 
(Group - C ) 


Second Division 
Assistant 
(Group - C ) 


Second Division 
Assistant (Group -C ) 
(OA, OL, OAL & BL) 


Second Division 
Assistant (Group -C ) 


ಭಾಗ ೪ಎ 


FOOT : 37 DOLJE , TOODOO , JUO OO , gone 


090 


SI. No 


Name of the 
Department 


Blind 


Low Vision 


Leprosy Cured 


Hearing Impair 

ment 


Locomotor Disability 


Mentally III 


Mentally 
Retarded 


5 


Backward Classes 
Department. 


Stenographer 
(Group - C ) 


Stenographer 
(Group -C ) 


Stenographer 
(Group - C ) 


Stenographer 
(Group - C ) 


Typist 


Backward Classes 
Department. 


Typist 
(Group - C ) 


Typist 
(Group -C ) 


Typist 
(Group - C ) 


Typist 
(Group -C ) 


Stenographer 
(Group - C ) 
(OA, OL, OAL & BL ) 
Typist 
(Group - C ) 
(OA, OL , OAL & BL ) 
Warden (Group-C ) 
(OA,OL, OAL, BL ) 


(Group -C ) 


6 


Backward Classes 
Department. 


Warden 
(Group - C ) 


Warden 
(Group - C ) 


Warden 
(Group -C ) 


Warden 
(Group - C ) 


Warden 
(Group -C ) 


Driver - Exempted 


Backward Classes 

Department 
Backward Classes 

Department. 


Group - D 
( Peon ) 


Group - D 
(Peon ) 


Group - D 
(Peon ) 


Group -D 
( Peon ) 


Group -D 
(Peon) (OL,OA) 


Group- D 

(Peon ) 


Backward Classes 

Department. 


Group - D 
( Cook ) 


Group -D 
(Cook ) 


Group -D 
( Cook ) 


Group - D 
(Cook ) (OL ) 


Group -D 
(Cook ) 


Group -D 

(Peon ) 
MR (Mild ) 
Group -D 

(Cook) 
(MR Mild ) 
Group- D 
(Kitchen 
Servant) 
(MR Mild ) 


10 


Backward Classes 

Department. 


Group- D 
(Kitchen Servant) 


Group -D 
(Kitchen Servant) 


Group -D 
(Kitchen Servant) 


Group - D 
(Kitchen Servant) 


Group - D 
(Kitchen Servant) 

(OL) 


Group -D 
(Kitchen Servant) 


11 Backward Classes 

Group - D Group - D Group - D 

Group - D 

Group - D 
Department. 

(Watchman ) (Watchman ) (Watchman )(OL) 

(Watchman ) (Watchman ) 

(MR Mild ) 
This Order is issued as per the DPAR Services Rules- 1 vide Order No. DPAR 273 SeNaNi 2013 , Dated : 13 /03/ 2015 . 

By Order and in the name of the Governor ofKarnataka, 

JAYALAKSHMI, 
PR . 68 

Under Secretary to Government-2 , 
SC .500 

Department ofWomen & Child Development & Empowerment of Differently 

Abled and Senior Citizens. 


099 


ಭಾಗ ೪ಎ 


BOTE37 DOZE, ROOwad , 2002J* 00 , Jone 
WOMEN & CHILD DEVELOPMENT & EMPOWERMENT OF DIFFERENTLY 
ABLED AND SENIOR CITIZENS SECRETARIAT 

NOTIFICATION 


No : WCD 261 PHP 2015, BENGALURU , DATED :20.01.2016 . 
In exercise of the powers conferred under Sub - Section ( 1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government of 
Karnataka hereby identifies the post specified in Col. 3,4 , & 5 of the Schedule below in respect of the category “ B ” Posts of the disable persons in Excise Department. 

SCHEDULE -I 


Sl. No . 


Name of the Department 


Blindness or Low Vision 


Hearing Impairment 


Loco motor Disability of Cerebral palsy 


2 


4 


5 


1. 


Excise Department. 


Deputy Superintendent Of Excise (Group - B ) - Exempted 


In exercise of the powers conferred under Sub - Section ( 1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government of 
Karnataka hereby identifies the post specified in Col. 3 , 4 , 5 , 6 , 7 , 8 & 9 of the Schedule below in respect of the category “ C & D ” Posts of the disable persons in Excise Department. 

SCHEDULE -II 


Blind 


SI. No 


Name of the 
Department 


Low Vision 


Leprosy Cured 


Hearing 
Impairment 


Locomotor Disability 


Mentally Ill 


Mentally 
Retarded 


3 


5 


8 


Excise Department. 


Sub Inspector of Excise (Group - C ) - Exempted 


2 


Excise Department. 


First Division Assistant 


First Division 


First Division 

Assistant 
(Group -C ) 


First Division Assistant 

(Group - C ) 


(Group- C ) 


First Division 

Assistant 
(Group - C ) 


3 


Excise Department. 


Second Division 

Assistant 
(Group -C ) 


Second Division 

Assistant 
(Group -C ) 


Assistant 

(Group - C ) 
Second Division 

Assistant 
(Group -C ) 


Second Division 

Assistant 
(Group -C ) 


First Division Assistant 

(Group -C ) 
(OA,OL, OAL & BL ) 
Second Division 

Assistant 
(Group-C ) (OA, OL , OAL 

& BL ) 


Second Division 

Assistant 


(Group - C ) 


Excise Department. 


Stenographer 
(Group - C ) 


Stenographer 

(Group -C ) 


Stenographer 
(Group - C ) 


Stenographer 
(Group-C) (OA ,OL, OAL 

& BL ) 


Stenographer 

(Group -C ) 


ಭಾಗ ೪ಎ 


BUDTU38 Oms, nudowod , JD250 z no , gone 


esga 


Blind 


SI. No 


Name of the 
Department 


Low Vision 


Leprosy Cured 


Hearing 
Impairment 


Locomotor Disability 


Mentally III 


Mentally 
Retarded 


3 


5 


6 


5 


Excise Department. 


Driver - Exempted . 

Group - D 


Excise Department. 


Group -D 


Group -D 


Group -D 


Group -D 


Group- D 
(OA,OL, BL ,OAL) 


Group-D 


Group - D 
(MR Mild ) 


Group.De 


This Order is issued as per the DPAR Services Rules- 1 vide Order No. DPAR 273 SeNaNi 2013, Dated : 13/03/2015 . 
PR . 69 

By Order and in the name of the Governor of Karnataka, 
SC .500 

JAYALAKSHMI, 

Under Secretary to Government-2 , 
Department of Women & Child Development & Empowerment of Differently 

Abled and Senior Citizens . 


WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 


NOTIFICATION 


No : WCD 261 PHP 2015 , BENGALURU , DATED :20 .01.2016 . 
In exercise of the powers conferred under Sub-Section (1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government of 
Karnataka hereby identifies the post specified in Col. 3,4 , & 5 of the Schedule below in respect of the category “ B ” Posts of the disable persons in Handlooms of Textiles Department 

SCHEDULE - 1 


Sl. No. 


Name of the Department 


Blindness or Low Vision 


Hearing Impairment 


Loco motor Disability of Cerebral palsy 


2 


3 


1. 


Handlooms & Textiles Department. 


Assistant Director 


Assistant Director 
(Group -B ) 


(Group - B ) 


Assistant Director 
(Group -B ) 
(OA ,OL ,OAL, BLOA,BL ) 


2 . 


Handlooms & Textiles Department. 


Textile Promotional Officer (Group -B) 


Textile Promotional 
(Group -B ) Officer (LV ) 


Textile Promotional Officer 
(Group -B ) (OL,OA) 


In exercise fo the powers conferred under Sub -Section ( 1) of Section 32 of the Person with Disabilities (Equal Opportunities , Protection of Rights and Full Participation) Act, 1995 , the Government 
ofKarnataka hereby identifies the post specified in Col. 3, 4, 5 , 6 , 7 , 8 & 9 of the Schedule below in respect of the category “ C & D ” Posts of the disable persons in Handlooms & Textiles Department. 


esg8 


ಭಾಗ ೪ಎ 


PROFE38 DOZJE , Rbdowod , JD2F8F , Jone 

SCHEDULE -II 


Blind 


SI. No 


Name of the Department 


Low Vision 


Leprosy Cured 


Hearing 
Impairment 


Locomotor Disability 


Mentally Ill 


Mentally Retarded 


2 


3 


5 


4 


Handlooms & Textiles 

Textile Inspector Textile Inspector Textile Inspector Textile Inspector Textile Inspector 
Department 

(Group -C ) (Group -C ) (Group- C ) (Group -C ) 

(Group - C ) 

(OL , OA) 
Handlooms & Textiles 

First 

First Division First Division Assistant First Division First Division Assistant First Division 
Department. 

Division Assistant (Group - C ) Assistant (Group -C ) 

Assistant 
Assistant (Group -C ) 

(Group - C ) (OA,OL , OAL & BL ) 

(Group - C ) 
(Group -C ) 
Handlooms & Textiles Second Second Division Second Division Second Division Second Division 

Second Division 
Department 

Division Assistant Assistant Assistant Assistant 

Assistant 
Assistant (Group- C ) 

(Group - C ) 

(Group- C ) (Group -C ) (OA , OL,OAL (Group-C ) 
(Group -C ) 

& BL ) 
Handlooms & Textiles Stenogra Stenogra pher Stenographer 

Stenographer 

Stenographer 
Department. 

pher (Group -C ) (Group -C ) 

(Group -C ) (OA, OL, (Group - C ) 
(Group -C ) 

OAL & BL ) 
Handlooms & textiles Group -D 

Group -D Group- D Group -D Group -D 

Group - D 

Group -D 
Department 

(OA ,OL ,) 

(MR . Mild ) 
This Order is issued as per the DPAR Services Rules -1 vide Order No. DPAR 273 SeNaNi 2013, Dated : 13/03/2015 . 
PR . 70 

By Order and in the name of the Governor of Karnataka, 
SC .500 

JAYALAKSHMI, 

Under Secretary to Government-2, 
Department of Women & Child Development & Empowerment of Differently 

Abled and Senior Citizens . 
WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 

NOTIFICATION 


No : WCD 261 PHP 2015 , BENGALURU , DATED :20 .01. 2016 . 


In exercise of the powers conferred under Sub -Section (1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government of 
Karnataka hereby identifies the post specified in Col. 3 ,4 , & 5 of the Schedule below in respect of the category “ B ” Posts of the disabled persons in Economics and Statistics Department. 


ಭಾಗ ೪ಎ 


PROFE37 DOZE, ROOWOD , WOD2F8F , gone 


09 .988 


SCHEDULE - 1 


Sl. No. 


Name of the Department 


Hearing Impairment 


Loco motor Disability of Cerebral palsy 


5 


Blindness or Low Vision 

3 
Assistant Director 
(Group -B ) (LV ) 


Economics and Statistics Department. 


Assistant Director 
(Group -B ) 


Assistant Director 
(Group -B )(OA,OL, BL ) 


In exercise fo the powers conferred under Sub - Section (1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government 
of Karnataka hereby identifies the post specified in Col. 3, 4 , 5 , 6 , 7 , 8 & 9 of the Schedule below in respect of the category “ C & D ” Posts of the disabled persons in Economics and Statistics Department. 


SCHEDULE - II 


Name of the Department 


Blind 


Low Vision 


Leprosy Cured 


Hearing Impaired 


Locomotor 
Disability 


Mentally Ill 


Mentally 
Retarded 


2 


1 


Economics and Statistics 
Department 


Assistant Statistical Officer 

(Group -C ) 


Assistant Statistical 

Officer 
(Group - C ) 


8 
Assistant 
Statistical Officer 

(Group - C ) 


Economics and Statistics 
Department 


Statistical Inspectors 

(Group -C ) 


Statistical Inspectors 

(Group -C ) 


Statistical 
Inspectors 

(Group-C ) 
Enumerator 
(Group - C ) 


3 


Economics and Statistics 
Department. 


Enumerator 
(Group -C ) 


Assistant Statistical 

Officer 
(Group - C ) 

(OL , BL) 
Statistical Inspectors 

(Group- C ) 
(OA ,OL , BL ) 
Enumerator 

(Group -C ) 
(OA,OL, BL) 
First Division 

Assistant 

(Group -C ) 
(OA , OL , OAL , BL) 


Enumerator 
(Group-C ) 


Economics and Statistics 
Department. 


First Division 

Assistant 
(Group - C ) 


First Division Assistant 

(Group -C) 


First Division Assistant 

(Group -C ) 


First Division 

Assistant 


First Division 

Assistant 


(Group- C ) 


(Group -C ) 


5 


Economics and Statistics 
Department. 


Second Division 

Assistant 


Second Division Assistant 

(Group - C ) 


Second Division Assistant 

(Group -C ) 


Second Division 
Assistant (Group - C ) 


Second Division 
Assistant (Group -C ) 

(OA ,OL,OAL, BL) 


Second Division 

Assistant 


(Group - C ) 


(Group -C ) 


وي 


FJD FE37 DOWIE, 7000wO, 20225 


00 , good 


ಭಾಗ ೪ಎ 


SI. 


Name of the Department 


Blind 


Low Vision 


Leprosy Cured 


Hearing Impaired 


Locomotor 
Disability 


Mentally III 


Mentally 
Retarded 


No 


2 


6 


6 


Stenographer (Group - C ) 


Stenographer (Group -C ) 


Economics and Statistics 
Department 


Stenographer 
(Group - C ) 


Stenographer (Group 
C ) (OA,OL , OAL,BL ) 


Stenographer 

(Group -C ) 


7 


Economics and Statistics 
Department 


Typist (Group -C ) 


Typist (Group -C ) 


Typist 
(Group- C ) 


Typist 
(Group - C ) 


Typist 
(Group -C ) 
(OA,OL,OAL ,BL ) 


Typist 
(Group - C ) 


This Order is issued as per the DPAR Services Rules- 1 vide Order No. DPAR 273 SeNaNi 2013, Dated : 13/03/ 2015 . 

By Order and in the name of the Governor of Karnataka, 

JAYALAKSHMI, 
PR . 71 

Under Secretary to Government-2 , 
SC . 500 

Department ofWomen & Child Development & Empowerment of Differently 

Abled and Senior Citizens . 


WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 


NOTIFICATION 


No :WCD 261 PHP 2015, BENGALURU , DATED : 20.01.2016 . 
In exercise of the powers conferred under Sub- Section (1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995 , the Government of 
Karnataka hereby identifies the post specified in Col . 3,4 , & 5 of the Schedule below in respect of the category “ A ” Posts of the disable persons in Sainik Welfare Department. 


SCHEDULE - 1 


Sl. No . 


Name of the Department 


Blindness or Low Vision 


Hearing Impairment 


Loco motor Disability ofCerebral palsy 


2 


1. 


Sainik Welfare Department. 


Director (Group - A ) - Exempted 


Sainik Welfare Department. 


Deputy Director 

(Group - A ) 


Deputy Director 

(Group -A ) 


Deputy Director 
(Group -A ) (OL,BL,OA,OAL ) 


In exercise of the powers conferred under Sub -Section (1) of Section 32 of the Person with Disabilities (Equal Opportunities , Protection of Rights and Full Participation ) Act, 1995, the Government 
of Karnataka hereby identifies the post specified in Col. 3, 4 , 5 , 6 , 7 , 8 & 9 of the Schedule below in respect of the category " C & D ” Posts of the disable persons in Sainik Welfare Department. 


ಭಾಗ ೪ಎ 


PROFE37 DOZE, ROOWOD , WOD2F9F , Jone 


8 92 


SCHEDULE - II 


Blind 


Sl. No 


Name of the 
Department 


Low Vision 


Leprosy Cured 


Hearing 
Impairment 


Locomotor Disability 


Mentally Ill 


Mentally 
Retarded 


2 


4 . 


5 


8 


Sainik Welfare 
Department. 


Welfare Organiser 

(Group -C ) 


Welfare Organiser 

(Group -C ) 


Welfare Organiser 

(Group -C ) 


Sainik Welfare 
Department. 


SupdtMilitary Boys 
Hostel (Group - C ) 


Supdt Military Boys 
Hostel (Group -C ) 


Supdt Military Boys 
Hostel (Group -C ) 


Supdt Military Boys 
Hostel (Group -C ) 


Welfare 
Organiser 
(Group- C ) 
SupdtMilitary 
Boys Hostel 

(Group -C ) 
Second Division 

Assistant 
(Group- C ) 
Stenographer 
(Group - C ) 


3 


| 


Sainik Welfare 
Department. 


Second Division 
Assistant (Group-C ) 


Second Division 
Assistant (Group-C ) 


Welfare Organiser 

(Group -C ) 
(OL ,OA ,BL ,OAL ) 
Supdt Military Boys Hostel 

(Group- C ) 

(OA,OL, OAL ) 
Second Division Assistant 
(Group -C ) (OA ,OL , 

OAL , BL ) 
Stenographer 

(Group-C ) 
(OA, OL, OAL , BL) 


Second Division 
Assistant (Group -C ) 


Second Division 
Assistant (Group -C ) 


Sainik Welfare 


Stenographer 
(Group - C ) 


Stenographer 
(Group -C ) 


Stenographer 
(Group -C ) 


Department. 


Driver (Group -C )-Exempted . 


Sainik Welfare 
Department. 


Peon (Group -D ) 


Peon 


Peon 


Peon 


Peon 


Sainik Welfare 
Department. 


Peon 
(Group -D ) 


(Group- D ) 


(Group -D ) (OL, BL ) 


(Group - D ) 


Watchman 


Watchman (Group-D ) 


Watchman 


Sainik Welfare 
Department. 


Watchman 
(Group -D )(OL,BL) 


Watchman (Group 

D ) 


(Group -D ) 
(MR Mild) 
Watchman 
(Group- D ) 
(MR Mild ) 


(Group-D ) 


(Group -D ) 


Sainik Welfare 
Department. 


Maity cum 
Watchman 


Maity cum Watchman 

(Group -D ) 


Maity cum 
Watchman 
(Group -D ) 


Maity cum Watchman 

(Group - D ) 
(OL, BL ) 


Maity cum 
Watchman 
(Group - D ) 


Maity cum 
Watchman 
(Group - D ) 
(MR Mild ) 


(Group - D ) 


esges 


PROFE38 DOZE, ROOwad , 2002J*= 00 , Jool 


ಭಾಗ ೪ಎ 


Blind 


SI. No 


Name of the 
Department 


Low Vision 


Leprosy Cured 


Hearing 
Impairment 


Mentally III 


Mentally 
Retarded 


2 


3 


7 


8 


6 
Safaiwala 


Safaiwala (Group - D ) || 


Safaiwala (Group -D ) 


Safaiwala (Group - D ). 


Sainik Welfare 
Department. 


Safaiwala 
(Group -D ) (OL ,BL) 


(Group -D ) 


Safaiwala 
(Group - D ) 

(MR Mild ) 
Cook (Group -D ) 

(MR Mild ) 


Cook (Group -D ) 


Cook (Group - D ) 


Sainik Welfare 
Department. 


Cook 
(Group- D ) 

Cook 
Helper (Group - D ) 


Cook 
(Group -D ) 

Cook 
Helper (Group-D ) 


Cook 
(Group- D ) (OL, BL) 

Cook 
Helper (Group-D ) (OL,BL ) 


Sainik Welfare 
Department. 


Cook Helper 
(Group -D ) 


Cook Helper 
(Group -D ) 


Cook Helper 
(Group -D ) 
(MR Mild ) 


This Order is issued as per the DPAR Services Rules - 1 vide Order No . DPAR 273 SeNaNi 2013, Dated : 13/03/2015 . 
PR . 72 

By Order and in the name of the Governor ofKarnataka , 
SC .500 

JAYALAKSHMI, 

Under Secretary to Government-2 , 
Department of Women & Child Development & Empowerment of Differently 

Abled and Senior Citizens. 
WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 

NOTIFICATION 

No : WCD 261 PHP 2015 , BENGALURU , DATED :20 .01. 2016 . 
In exercise of the powers conferred under Sub -Section (1) of Section 32 of the Person with Disabilities (Equal Opportunities , Protection of Rights and Full Participation ) Act , 1995 , the Government of 
Karnataka hereby identifies the post specified in Col. 3,4, & 5 of the Schedule below in respect of the category “A "&"B " Posts of the disable persons in Agriculture Department. 


SCHEDULE - 1 


Si. 
No. 


Name of the Department 


Blindness or Low Vision 


Hearing Impairment 


Locomotor Disability or Cerebral palsy 


1 


3 


4 


1. 


Agriculture Department. 


Assistance Director of Agriculture 

(Group-A ) (LV ) 


Assistance Director of Agriculture 

(Group - A ) 


5 
Assistance Director of Agriculture 

(Group - A )(OA ,OL ,BL ,OAL ) 


ಭಾಗ ೪ಎ 


FOF : 37 DORE, TOOwao , JJOJE DO , 900e 


05.98 


Si. 


Name of the Department 


Blindness or Low Vision 


Hearing Impairment 


No . 


Locomotor Disability or Cerebral palsy 


1 


2 


3 


2. 


Agriculture Department. 


Agriculture Officer (Group - B ) (LV ) 


Agriculture Officer 

(Group -B ) 
Assistant Agriculture Officer (Group -B ) 


5 
Agriculture Officer 
(Group - B ) (OA ,OL ,BL, ,OAL ) 
Assistant Agriculture Officer (Group - B ) 

(OA,OL , BL ,OAL ) 


3 


Agriculture Department. 


AssistantAgriculture Officer (Group-B ) 

(LV) 


In exercise of the powers conferred under Sub - Section (1) of Section 32 of the Person with Disabilities (Equal Opportunities, Protection of Rights and Full Participation ) Act 1995 , the Government 
of Karnataka hereby identifies the post specified in Col. 3 , 4 , 5 , 6 , 7 , 8 & 9 of the Schedule below in respect of the category “ C & D ” Posts of the disable persons in Agriculture Department. 

SCHEDULE - II 


Sl. No 


Name of the 
Department 


Blind 


Low Vision 


Leprosy Cured 


Hearing Impairment 


Locomotor Disability 


Mentally Ill 


Mentally 
Retarded 


2 


7 


Agriculture 
Department. 


First Division 
Assistant (Group - C ) 


First Division Assistant 

(Group - C ) 


First Division 
Assistant (Group -C ) 


First Division Assistant 
(Group - C ) (OA,OL,BL ,OAL ) 


First Division 
Assistant (Group 


C ) 


2 


Agriculture 
Department. 


First Division 

Assistant 

(Group -C ) 
Second Division 

Assistant 

(Group -C ) 
Stenographer 

(Group - C ) 


Second Division 
Assistant (Group -C ) 


Second Division 
Assistant (Group - C ) 


Second Division 
Assistant (Group -C ) 


Second Division Assistant 
(Group -C )(OA,OL,BL, OAL ) 


Second Division 

Assistant 


3 


Agriculture 
Department 


Stenographer 

(Group -C ) 


Stenographer 

(Group -C ) 


Stenographer 
(Group-C) (OA ,OL, BL OAL,) 


(Group - C ) 
Stenographer 

(Group -C ) 


Agriculture 
Department. 


Typist 
(Group - C ) 


Typist 
(Group -C ) 


Typist 
(Group - C ) 


Typist 
(Group - C ) 


Typist 
(Group-C) (OA , OL, BL ,OAL) 


Typist 
(Group-C ) 


Laboratory Assistant 


Agriculture 
Department. 


Laboratory Assistant 

(Group -C ) 


Laboratory Assistant 
(Group -C ) (OA ,OL,BL) 


(Group - C ) 


Laboratory 
Assistant 
(Group -C ) 


Driver (Group - C )-Exempted . 


Agriculture 
Department. 


೮೩೦ 


: 37 ODRE, TOUJO, JO JE OO , gone 


ಭಾಗ ೪ಎ 


SI. No 


Name of the 
Department 


Blind 


Low Vision 


Leprosy Cured 


Hearing Impairment 


Locomotor Disability 


Mentally Ill 


Mentally 
Retarded 


1 


3 


5 


6 


Agriculture 
Department. 


Group - D / Attender 

(Group -D ) 


Group-D / Attender 

(Group - D ) 


Group - D / Attender 

(Group - D ) 


Group -D / Attender 

(Group - D ) 


GroupD / Attender 
(Group -D ) (OA , OL) 


Group -D / Attender 

(Group- D ) 


Group - D / 
Attender 
(Group-D ) 
(MR Mild ) 


This Order is issued as per the DPAR Services Rules - 1 vide Order No . DPAR 273 SeNaNi 2013 , Dated : 13 /03/2015 . 


PR . 73 
SC . 500 


By Order and in the name of the Governor of Karnataka , 

JAYALAKSHMI, 

Under Secretary to Government-2, 
Department ofWomen & Child Development & Empowerment of Differently 

Abled and Senior Citizens. 


WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 


NOTIFICATION 


No : WCD 261 PHP 2015 , BENGALURU , DATED : 20 .01.2016 . 
In exercise of the powers conferred under Sub-Section (1) of Section 32 of the Person with Disabilities (Equal Opportunities, Protection of Rights and Full Participation ) Act, 1995, the Government of 
Karnataka hereby identifies the post specified in Col. 3,4 , & 5 of the Schedule below in respect of the category “ A ” 8 ” B ” Posts of the disable persons in Treasury Department. 


SCHEDULE -1 


Sl. No. 


Name of the Department 


Blindness or Low Vision 


Hearing Impairment 


1 . 


Treasury Department. 


Assistant Director / District Treasury 
Officer (Group - A ) 
Assistant Treasury Officer (Group - B ) 


Assistant Director/District Treasury 
Officer (Group - A ) 
Assistant Treasury Officer (Group - B ) 


Locomotor Disability of Cerebral palsy 

- 5 
Assistant Director/District Treasury Officer 
(Group-A ) (BL ,OAL ,OL ,OA) 
Assistant Treasury Officer 
(Group -B ) (OA,OL,OAL ,BL ) 


| Treasury Department. 


In exercise of the powers conferred under Sub -section (1) of section 32 of the Person with Disabilities (Equal Opportunities, Protection of Rights and Full Participation ) Act, 1995 , the Government of 
Karnataka hereby identifies the post specified in Col. 3, 4 , 5 , 6 , 7 , 8 & 9 of the Schedule below in respect of the category " C & D ” Posts of the disable persons in Treasury Department. 


ಭಾಗ ೪ಎ 


PROFE38 DOZE, ROOWOD , WOD2F8F , gone 


esan 


SCHEDULE - II 


SI. No 


Name of the 
Department 


Blind 


Low Vision 


Leprosy Cured 


Hearing 
Impairment 


Locomotor Disability 


Mentally III 


Mentally 
Retarded 


4 . 


Treasury 
Department 


First Division 

Assistant 


First Division 

Assistant 


First Division 

Assistant 
(Group -C ) 


First Division Assistant 

(Group -C ) 


(Group - C ) 


(Group -C ) 


Treasury 
Department 


Second Division 

Assistant 


Second Division 

Assistant 
(Group- C ) 


Second Division 

Assistant 


Second Division 

Assistant 


(Group - C ) 


(Group- C ) 


First Division 

First Division Assistant 
Assistant 

(Group -C ) 
(Group -C ) 

(OA,OL , OAL & BL ) 
Second Division Second Division Assistant 
Assistant 

(Group -C ) 
(Group -C ) 

(OA,OL , OAL & BL ) 

Stenographer 

(Group -C ) (OA, OL , OAL & BL) 
Typist 

Typist 
(Group- C ) (Group - C ) (OA ,OL , OAL & BL) 
Driver (Group -C )- Exempted . 


(Group -C ) 


Stenographer 


Treasury 
Department. 


Stenographer 
(Group -C ) 


(Group - C ) 


Stenographer 
(Group -C ) 

Typist 
(Group- C ) 


Stenographer 
(Group -C ) 

Typist 
(Group-C ) 


Treasury 
Department. 


Typist 
(Group -C ) 


Typist 
(Group -C ) 


Treasury 
Department. 


(Group -D ) 


Treasury 
Department 


(Group -D ) 
(Daffedars ) 


(Group -D ) 
(Daffedars) 


(Group - D ) 
(Daffedars ) 


(Group -D ) 
(Daffedars) 


(Group -D ) 
(Daffedars ) (OA ,OL, BL , OAL) 


(Group -D ) 
(Daffedars ) 


(Daffedars ) 


(MR Mild ) 


Group - D 


Group -D 


Group - D 


Treasury 
Department 


Group - D 
(Peon ) 


Group- D 
(Peon ) 


Group -D 
(Peon ) 


(Peon ) 


Group -D 

(Peon ) 
(OA ,OL , BL ,OAL ) 


(Peon ) 


(Peon) 
(MR Mild ) 


This Order is issued as per the DPAR Services Rules- 1 vide Order No. DPAR 273 SeNaNi 2013, Dated : 13/03/2015 . 

By Order and in the name of the Governor of Karnataka, 

JAYALAKSHMI, 
PR . 74 

Under Secretary to Government-2 , 
SC .500 

Department ofWomen & Child Development & Empowerment of Differently 

Abled and Senior Citizens. 


R .N .I. No . KARBIL/2001/47147 POSTAL REGN . No. RNP/KA/BGS/2202/2014 -16 

Licensed to post without prepayment WPP No . 297 
esag FOOT 37 ODZIB , TO WOO , LJUDJOE 00 , 900€ 

ಭಾಗ ೪ಎ 
WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR CITIZENS SECRETARIAT 

NOTIFICATION 

No: WCD 261 PHP 2015 , BENGALURU , DATED :20 .01.2016 . 
In exercise of the powers conferred under Sub -Section (1) of section 32 of the Person with Disabilities (Equal Opportunities, Protection of Rights and Full Participation ) Act 1995 , the Government of 
Karnataka hereby identifies the post specified in Col. 3,4 ,5 ,6 ,7,8 ,& 9 of the Schedule below in respect of the category " C " & "D " Posts of the disable persons in Pension , Small Savings & Asset Liability 
Monitaring Department. 

SCHEDULE - II 
Name of the Blind Hearing 

Mentally 
SI. No Low Vision Leprosy Cured 

Locomotor Disability Mentally III 
Department 

Impairment 

Retarded 
2 

7 

9 
Pensions Small 

Assistant Assistant Assistant Assistant Assistant 

Assistant 
Savings & Asset Development Officer Development Officer Development Officer Development Officer Development Officer Development Officer 
Liability Monitaring 

(Group -C ) 

(Group - C ) (Group -C ) 

(Group -C ) (Group -C ) (OA,OL , 

(Group- C ) 
Department. 

BL ,OAL ) 
Pensions Small 

Second Division 

Second Division Second Division I Second Division Second Division Assistant Second Division 
Savings & Asset 

Assistant 

Assistant Assistant Assistant (Group - C ) 

Assistant 
Liability Monitaring 

(Group- C ) 

(Group -C ) (Group - C ) (Group -C ) (OA,OL, OAL & BL). 

(Group- C ) 
Department 
Pensions Small 

Stenographer Stenographer Stenographer 

Stenographer 

Stenographer 
Savings & Asset 

(Group - C ) (Group -C ) (Group - C ) 

(Group -C ) (OA, OL, OAL & 
Liability Monitaring 
Department. 
Pensions Small 
Savings & Asset 
Liability Monitaring 

Driver (Group-C ) - Exempted 
Department. 
Pensions Small 

Dalayath Dalayath Dalayath Dalayath Dalayath 

Dalayath Dalayath 
Savings & Asset (Group -D ) 

(Group -D ) 
(Group -D ) 

(Group-D ) 
Liability Monitaring 

(GroupD ) 

(Group - D ) 

(GroupD ) 

(OA,OL ,OAL ,BL ) 
Department. 

(MR. Mild ) 
This Order is issued as per the DPAR Services Rules -1 vide Order No . DPAR 273 SeNaNi 2013, Dated : 13/03/2015 . 

By Order and in the name of the Governor ofKarnataka , 
PR . 75 

JAYALAKSHMI, 
SC .500 

Under Secretary to Government-2, 
Department of Women & Child Development & Empowerment of Differently 

Abled and Senior Citizens . 


BL ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


